ಕರ್ನಾಟಕ ವಿಧಾನ ಪಠಿಷತು 


- ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


Ks ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


424 
ಶ್ರೀ ಎನ್‌.ರವಿಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


16.12.2021 
ಗೃಹ ಸಚಿವರು 


ಎ 
ಸಿಟಿಯನ್ನು ಸ ಸಂಪರ್ಕಿಸುವ ಮೇಲು 
ರಸ್ತೆಯ ಪಿಲ್ಲರ್‌ ಸಂಖ್ಯೆ 20 ಮತ್ತು 
21ರ ನಡುವಿನ ರಾಷ್ಟ್ರೀಯ 
ಹೆದ್ದಾರಿಯ 7ರ ನಡುವಿನ ರಸ್ತೆ > 
ವಿಭಾಜಕಗಳನ್ನು ಖಾಸಗಿ ಬಿಲ್ಲರ್‌ 
ನಿರ್ಮಿಸಿದ "ಜತಿ ಗೃಹಗಳು 
ಮಾರಾಟಕ್ಕೆ ಅನುಕೂಲವಾಗುವ 
15.07.2019 ರಂದು ಹೊಲೀಸ್‌ 
ಇಲಾಖೆಯು ಯಾವುದೇ ಅನುಮತಿ 
ಪಡೆಯದೆ ಅಕ್ರಮವಾಗಿ 
ತೆರವುಗೊಳಿಸಲಾಗಿದೆ ಎಂಬುದರ 
ಕುರಿತು ಸರ್ಕಾರದ ನಿಲುವೇನು 9 


ವ 


ಸಿಲ್ಕಬೋರ್ಡ್‌ನಿಂದ ಎಲೆಕ್ಟಾನಿಕ್‌ ಸಿಟಿಯನ್ನು ಸಂಪರ್ಕಿಸುವ 
ಮೇಲುರಸ್ಸೆಯ ಪಿಲ್ಲರ್‌ ಸರಖ್ಯ 20 ಮತ್ತು 21ರ ನಡುವಿನ 
ರಾಷ್ಟ್ರೀಯ” ಹೆದ್ದಾರಿಯ 7ರ ನಡುವಿನ ರಸ್ತ ವಿಭಜಕಗಳನ್ನು 
ಪೊಲೀಸ್‌ ಇಲಾಖೆಯಿಂದ ತೆರವುಗೊಳಿಸಿರುವುದಿಲ್ಲ. 

ರಾಷ್ಟ್ರೀಯ ಹೆದ್ದಾರಿ-7 ನಡುವಿನ ಪಿಲ್ಲರ್‌ ಸಂಖ್ಯೆ 20 & 21ರ 
ನಡುವಿನ ರಸ್ತೆ ವಿಭಜಕಗಳನ್ನು ದಿನಾಂಕ: :03/04/2019 ರಂದು ರಸ್ತೆ 
ಸುರಕ್ಷತಾ ಸಮಿತಿಯ ಸಭೆಯಲ್ಲಿ ಕೈಗೊಂಡ ನಿರ್ಣಯದಂತೆ 
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ತೆರಪಗೊಳಿಸಲಾಗಿರುತ್ತದೆ. 

ರಸ್ತೆ ಸುರಕ್ಷತಾ ಸಮಿತಿಯನ್ನು ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ 
ನಿರ್ದೇಶನದಂತೆ ರಚಿಸಲಾಗುತ್ತದೆ. 'ಸಿಲ್ಪಬೋರ್ಡ್‌ ಜಂಕ್ಷನ್‌ನಿಂದ 
ಎಲೆಕ್ಟ್ರಾನಿಕ್‌ ಸಿಟಿ ಜಂಕ್ಷನ್‌ವರೆಗಿನ ರಸ್ತೆಯ ಪರಿಧಿಗೆ ರಸ್ತೆ 'ಸುರಕ್ಷತಾ 
ಸಮಿಫಿಯಿ ಸದಸರ ್ಯೈರುಗಳಾನ್ನಾಗಿ ಸಂಚಾರ “ಹೊಲೀಸ್‌, 
ಎನ್‌.ಹೆಚ್‌.ಎ.ಐ. ಹಾಗೂ ಬಿ.ಇ.ಟಿ.ಪಿ.ಎಲ್‌. 
ಅಧಿಕಾರಿಗಳನ್ನೊಳಗೊಂಡ ಸ ಸಮಿತಿಯನ್ನು ರಚಿಸಲಾಗಿರುತ್ತದೆ. 
os :03.04.2019 ಸಂಸ ಬೊಮ್ಮನ ಜಂಕ್ಷನ್‌ನಲ್ಲಿ 


ಸುರಕ್ಷತಾ ಸಮಿತಿಯ Sie ಸಭೆಯಲ್ಲಿ se 
ನಿರ್ಣಯದಂತೆ ಪಿಲ್ಲರ್‌ ನಂ 4 ಮತ್ತು' 5ರ ನಡುವೆ 
ಉಂಟಾಗುತ್ತಿದ್ದ ಸಂಚಾರ ದಟ್ಟಣೆಯನ್ನು ಕಡಿಮೆ "ಮಾಡಲು ಪಿಲ್ಲರ್‌ 
ನಂ 20 ಹಾಗೂ 21ರ ನಡುವಿನ ರಸ್ತೆ ವಿಭಜಕಗಳನ್ನು 
ತೆರವುಗೊಳಿಸಲು ನಿರ್ಧರಿಸಿ, ಆ ರಸ್ತೆಯಲ್ಲಿ ಈ 3ಳಕಂಡ ಅಭಿವೃದ್ದಿ 
ಕಾರ್ಯಗಳನ್ನು ಕೈಗೊಳ್ಳಲು ಸೂಚಿಸಲಾಗಿರುತ್ತದೆ. 
ಹೈಕೈಸ್ಟ್‌ ಪೆಡೆಸ್ಟೀಯನ್‌ ಕ್ರ ಕ್ರಾಸಿಂಗ್‌ ನಿರ್ಮಾಣ ಮಾಡುವುದು 
™ ಎಲ್‌ಇಡಿ. ಬಂಕರ್‌ಗಳನ್ನು ಅಳವಡಿಸುವುದು 


ನಾ 


* ಅವಶ್ಯಕತೆ ಇರುವ ಕಡೆಗಳಲ್ಲಿ ಸ್ಪೀಡ್‌ ಟೇಬಲ್‌ಗಳನ್ನು 

ನಿರ್ಮಾಣ ಮಾಡುವುದು. 
ಆ) ಖಾಸಗಿ ಬಿಲ್ಲರ್‌ನಿಂದ`ಅರಣವ ಖಾಸಗಿ ಬಿಲ್ಲರ್‌ನಿಂದ್‌ಅಂ ಫ್ಲಾಟ್‌ಗಳನ್ನು 
ರೂಪದಲ್ಲಿ ಪ್ಲಾಟ್‌ಗಳನ್ನು ಪಡೆದ | ಪೊಲೀಸ್‌ ಅಧಿಕಾರಿಗಳ ಬಗ್ಗೆ ಯಾವುದೇ ಚಾಕಿ ಇರುವುದಿಲ್ಲ. 
ಪೊಲೀಸ್‌ ಇಲಾಖೆಯಅಧಿಕಾರಿಗಳು > ದಿನಾಂಕ:03/04/2019 ರಂದು ರಸ್ತೆ ಸುರಕ್ಷತಾ ಸಮಿತಿಯು 
15.07.2019 ರಂದು ರಸ್ತೆ ಕೈಗೊಂಡ ಜಂಟಿ ಸಮೀಕ್ಷೆ ಹಾಗೂ ರಸ್ತೆ ಸುರಕ್ಷತಾ ಸಮಿತಿಯ 
ವಿಭಾಜಕಗಳನ್ನು ತೆರವುಗೊಳಿಸಿದ ಅಧಿಕಾರಿಗಳ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಪಿಲ್ಲರ್‌ 
ಬಳಿಕ ರಸ್ತೆ ಉಬ್ಬರವನ್ನು ನಂ 4 ಮತ್ತು 5ರ ನಡುವೆ ಉಂಟಾಗುತ್ತಿದ್ದ ಸಂಚಾರ ದಟ್ಟಣೆಯನ್ನು 


ನಿರ್ಮಿಸಲು ನಿರ್ದೇಶಕರು, | ಕ್ಷಮ ಮಾಡಲು ಪಿಲ್ಲರ್‌ ನಂ 20 ಹಾಗೂ 21ರ ನಡುವಿನ ರಸ್ತೆ 
ಬಿ.ಇ.ಟಿ.ಪಿ.ಎಲ್‌ ಗೆ ಪತ್ರ ಬರೆಯಲು ಸಘಾಗ ತೆರವುಗೊಳಿಸಲು ನಿರ್ಧರಿಸಲಾಗಿರುತ್ತದೆ. 

ಕಾರಣವೇನು ; ಅನಧಿಕೃತವಾಗಿ |», ಈ ಸಭೆಯಲ್ಲಿ ರಸ್ತೆ ವಿಭಜಕಗಳನ್ನು ತೆರವುಗೊಳಿಸುವುದರ ಜೊತೆಗೆ 
ರಸ್ತೆ ವಿಭಾಜಕಗಳನ್ನು ಹೈರೈಸ್ಟ್‌ ಪೆಡೆಸ್ತಿಯನ್‌ ಕ್ರಾಸಿಂಗ್‌ ನಿರ್ಮಾಣ ಮಾಡಿ ಅಭಿವೃದ್ಧಿ 


ರವಗೊಳಿಸಿದೆ ವತದರಿಯಲ್ಲಿ ನ್ನ ಕೈಗೊಳ್ಳಲು ಸೂಚಿಸಿದ್ದು, ಹೈರ್ಸಸ್‌ ಪೆಡೆಸ್ಟೀಯನ್‌ 
ಪೊಲೀಸ್‌ ಇಲಾಖೆಯೇ ರಸ್‌ ನ 04 
- ಕ್ರಾಸಿಂಗ್‌ ನಿರ್ಮಾಣ ಮಾಡುವ ನಿರ್ಣಯವು ರಸ್ತೆ ಸುರಕ್ಷತಾ 

ಉಬ್ಬರವನ್ನು ನಿರ್ಮಿಸುವ ಕುರಿತು ಸಮಿತಿಯಲ್ಲೇ ಕೈಗೊಂಡ ನಿರ್ಣಯವಾಗಿದ್ದರಿಂದ, ' ಸಮಿತಿಯ 

ಯಾವ ಕ್ರಮ ಕೈಗೊಳ್ಳಲಾಗಿದೆ ; ನಿರ್ಣಯದಂತೆ ಪೈಕೈಸ್ಟ ಪೆಡೆಸ್ಟಿಯನ್‌ ಕ್ರಾಸಿಂಗ್‌(ವೆ ೈಜ್ಞಾನಿಕ ರಸ್ತೆ 
ಉಬ್ಬರ) ನಿಮಾಣಿ * ಮಾಡುವ ಕುರಿತು ನಿರ್ದೇಶಕರು, 
ಬಿ.ಇ.ಟಿ.ಪಿ.ಎಲ್‌.ಗೆ ಹೊಲೀಸ್‌ ಇಲಾಖೆಯಿಂದ ಪತ್ರ 
ಬರೆಯಲಾಗಿರುತ್ತದೆ. 

> ರಾಷ್ಟ್ರೀಯ ಹೆದ್ದಾರಿ-7 ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ 
ವ್ಯಾಪ್ತಿಗೆ ಒಳಪಟ್ಟಿರುವುದರಿಂದ ಹೈ ರೈಸ್ಟ್‌ ಪೆಡೆಸಿ ಸ್ಪೀಯನ್‌ 
ಕ್ರಾಸಿಂಗ್‌(ವೆ ೈಜ್ಞಾನಿಕ ರಸ್ತೆ ಉಬ್ಬರ)ವನ್ನು" pe ಹೊಡುವ 
ಜವಾಬ್ದಾರಿಯೂ ಕೂಡಾ ಹೆದ್ದಾರಿ" ಪ್ರಾಧಿಕಾರದವರದಾಗಿರುತದ. 

> ಪೊಲೀಸ್‌ ಇಲಾಖೆಯು ರಸ್ತೆ ಉಬ್ಬರವನ್ನು ನಿರ್ಮಿಸುವ 

| ಜವಾಬ್ದಾರಿಯನ್ನು ಹೊಂದಿರುವುದಿಲ್ಲ. 

ಇ) [ಷೊಲ್‌ಸ್‌ ಇಲಾಖೆಯ | 5 ನನಾ 0205 ಕಾಡ ರಸ್ತೆ ಸುರಕ್ಷತಾ ಸಮಿತಿಯ ಸಭೆಯಲ್ಲಿ 
ನಿರ್ದೇಶಕರು,  ಬಿ.ಇ.ಟಿಪಿ.ಎಲ್‌ ಕೈಗೊಂಡ ನಿರ್ಣಯದಂತೆ ಪಿಲ್ಲರ್‌ ನಂ 4 ಮತ್ತು 5ರ ನಡುವೆ 
ಎಲೆಕ್ಟಾನಿಕ್‌ ಸಿಟಿ ಇವರಿಗೆ ಬರೆದ ಉಂಟಾಗುತ್ತಿದ್ದ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಪಿಲ್ಲರ್‌ 
ಪತ್ರದಲ್ಲಿ ಸ್ಪಷ್ಟವಾಗಿ ಪಿಲ್ಲರ್‌ ಸಂಖ್ಯೆ| ನಂ 20” ಠಗೂ 2ರ ನಡುವಿನ ರಸ್ತೆ ವಿಭಜಕಗಳನ್ನು 
20 ಮತ್ತು 21ರ ನಡುವಿನ ರಸ್ತೆ ತೆರವುಗೊಳಿಸಲಾಗಿರುತ್ತದೆ. 


ವಿಭಾಜಕಗಳನ್ನು ತೆರವುಗೊಳಿಸಿ » “ಯು” ತಿರುವನ್ನು ಸಾರ್ವಜನಿಕ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ನೀಡಿದ್ದು 
ರುವುದರಿಂದ “ಯು” ತಿರುವು ರಸ್ತೆ ವಿಧಜಕಗಳನ್ನು ತೆರವುಗೊಳಿಸುವ ನಿರ್ಣಯವು ರಸ್ತೆ ಸುರಕ್ಷತಾ 
ಪಡೆಯುವ ವಾಹನಗಳಿಂದಾಗಿ ಸಮಿತಿಯ ನಿರ್ಣಯವಾಗಿರುವುದರಿಂದ ಪೊಲೀಸ್‌ ಇಲಾಖೆಯು 
ಅಪಘಾತಗಳು ನಡೆಯುವ ಸಂಭವ ಸ್ವತಂತ್ರವಾಗಿ ತೆರವುಗೊಳಿಸಿದ ರಸೆ ವಿಭಜಕಗಳನ್ನು ಪುನರ್‌ 


ಹೆಚ್ಚಾಗಿರುವುದಾಗಿ ಲಿಖಿತವಾಗಿ ಮ ನಿರ್ಧಾರವನ್ನು ತೆಗೆದುಕೊಳ್ಳಲು ಸ ಸಾಧ್ಯವಿರುವುದಿಲ್ಲ. 
ಒಪ್ಪಿಕೊಂಡ ಬಳಿಕವು ಅನಧಿಕೃವಾಗಿ 


>  ವಿಭಜಕಗಳನ್ನು' ಅಕ್ರಮವಾಗಿ ತೆರವುಗೊಳಿಸಲು ಖಾಸಗಿ 

ತೆಂಗೊ oe ಮೀಡಿಯ ಸ ಲಂಚ ಪಡೆದಿರುವ ಹೊಲಿನ್‌ ಅಧಿಕಾರಿಗಳ ಬಗ್ಗೆ 

K ಕ್‌ ಸೆ ಮಾಹಿತಿ ಇರುವುದಿಲ್ಲ. Ww 
ಕ್‌ು ತೆರೆಧುಗೊಂಸಿ 


15.07.2019 ಕೈಂತ ಮೊದಲು 
ಇದ್ದಂತೆ ಪುನರ್‌ ನಿರ್ಮಿಸದಿರಲು 
ಕಾರಣವೇನು ; ಯಾವ ಯಾವ 
ಪೊಲೀಸ್‌ ಅಧಿಕಾರಿಗಳು ಈ ರಸ್ತೆ 
ವಿಭಾಜಕಗಳನ್ನು ಅಕ್ರಮವಾಗಿ 
ಅನಧಿಕೃತವಾಗಿ ತೆರವುಗೊಳಸಲು 
ಖಾಸಗಿ ಬಿಲ್ಲರ್‌ರವರಿಂದ ಲಂಚ 
ಪಡೆದಿರುತ್ತಾರೆ; ಈ ಅಧಿಕಾರಿಗಳ 
ಮೇಲೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ; 


ಯಾವ ಖಾಸಗಿ ವ್ಯಕ್ತಿಗಳಿಗೆ] 


ಹೊಲೀಸ್‌ ಇಲಾಖೆಯು ಕಾನೂನಿನ 
ಏರುದ್ಧ ಲಾಭ ಮಾಡಿಕೊಡಲು 
ಪ್ರಯತ್ನಿಸಿದೆ; ಅಂತಹ ಅಧಿಕಾರಿಗಳ 
ಮೇಲೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ? (15.07.2019) 
ರಂದು ಈ ಅನಧಿಕೃತ ಕಾನೂನು 
ಬಾಹಿರ ಕೃತ್ಯದಲ್ಲಿ ಭಾಗಿಯಾದ 
ಹೊಲೀಸ್‌ ನಿರೀಕ್ಷಕರು ಎ.ಸಿ.ಪಿ 
ಮತ್ತು ಡಿ.ಸಿ.ಪಿ ಯವರ 
ಹೆಸರಿನೊಂದಿಗೆ ಮಾಹಿತಿ 
ನೀಡುವುದು) 


ರಸ್ತೆ `ವಿಧಜಕಗಳನ್ನು ತೆರವುಗೊಳಿಸುವ ಕಾರ್ಯವು ಅಧಿಕೃತವಾಗಿ 
ರಸ್ತೆ ಸುರಕ್ಷತಾ ಸಮಿತಿಯ ಸಭೆಯ ನಿರ್ಣಯದಂತೆ ಸುಗಮ ಸಂಚಾರಕ್ಕೆ 
ಕೈಗೊಂಡಿರುವ ಕಾರ್ಯವಾಗಿದ್ದು, ಯಾವ ಖಾಸಗಿ ವ್ಯಕ್ತಿಗಳಿಗೂ 
ಹೊಲೀಸ್‌ ಇಲಾಖೆಯು ಕಾನೂನು ವಿರುದ್ಧ ಲಾಭ ಮಾಡಿಕೊಳ್ಳಲು 
ಪ್ರಯತ್ನಿಸಿರುವುದು ಕಂಡುಬಂದಿರುವುದಿಲ್ಲ. 


ಹೆಚ್‌ಡಿ 456 ಎಸ್‌ಎಸ್‌ಟಿ 2021 


eal ps 


ಗೃಹ ಸಚಿವರು 


